KA/ BG-GPO/ 2515 / WPP-47 / 2006-2008 





(©) 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಹುಟ ೧೪೨ ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೬, ೨೦೦೭ (ಭಾದ್ರಪದ ೧೫, ಶಕ ವರ್ಷ ೧೯೨೯) ಸಂಚಿಕೆ ೩೬ 


ಭಾಗ - ೬ 





ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ವಿಶೇಷ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ 
ತಿದ್ದುಪಡಿ ಪ್ರಕಟಣೆ 
ಸಂಖ್ಯೆ: ತು೦ಮೇಯೋ(2)ಭೂಸ್ವಾ-2:ವಿವ 8:06-07 ಕೆಂಗಟ್ಟೆ ದಿನಾಂಕ 22ನೇ ಜೂನ್‌ 2007 
ತುಂಗಾ ಮೇಲ್ದಂಡೆ ಯೋಜನೆಯ ಉಪ ಕಾಲುವೆ ನಿರ್ಮಾಣಕ್ಕಾಗಿ, ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲ್ಲೂಕ್‌ ಕೆಂಗಟ್ಟೆ 
ಗ್ರಾಮದಲ್ಲಿ ಭೂಸ್ವಾಧೀನಪಡಿಸಿಕೊಳ್ಳುವ ಬಗ್ಗೆ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಇವರು ಭೂಸ್ವಾಧೀನ ಕಾಯ್ದೆಯ ಕಲಂ 4(1) 
ಅನ್ವಯ ಹೊರಡಿಸಿರುವ ಕ್ರ.ಸ೦. ಎಲ್‌ಎಕ್ಕೂ:ಸಿಆರ್‌ 128:06-07 ದಿನಾ೦ಕ:23.4.2007ರ ಅಧಿಸೂಚನೆಯು ದಿ:10.5.2007ರ 
ಕರ್ನಾಟಕ ರಾಜ್ಯಪತ್ರದ ಪುಟ ಸಂಖ್ಯೆ 492 ರಿಂದ 496ರಲ್ಲಿ ಪ್ರಕಟವಾಗಿದ್ದು, ಸದರಿ ಪ್ರಕಟಣೆಯಲ್ಲಿ ಕೆಳಕಂಡಂತೆ ಕೆಲವು 
ತಪ್ಪಾಗಿ ಮುದ್ರಣಗೊಂಡಿದ್ದು ಅವುಗಳನ್ನು ಈ ಕೆಳಗಿನಂತೆ ತಿದ್ದುಪಡಿ ಪ್ರಕಾರ ಓದಿಕೊಳ್ಳುವುದು ಎಂದು ಈ ಮೂಲಕ ತಿಳಿಸಿದೆ. 











ಕ್ರ.ಸಂ. ರಾಜ್ಯಪತ್ರದಲ್ಲಿನ ಕ್ರಮ ರಾಜ್ಯಪತ್ರದಲ್ಲಿ ತಿದ್ದುಪಡಿ ಷರಾ 
ಸಂಖ್ಯೆ ಮುದ್ರಿತವಾಗಿರುವುದು 
1 ಕ್ರಮಸಂಖ್ಯೆ (ರ ಮೇಲೆ ಗ್ರಾಮ ಲಿಂಗಾಪುರ ದ "ಗ್ರಾಮ ಲಿಂಗಾಪುರ' ಎಂಬುದನ್ನು 
ಕೈಬಿಡಬೇಕು 
2) 11 (ಸ.ನಂ. 38:2) 1-01 0-01 ಎಂದು ತಿದ್ದುಪಡಿ ಆಗಬೇಕು 
3) 12 (ಸ.ನಂ. 38:5) 1-18 0-18 ಎಂದು ತಿದ್ದುಪಡಿ ಆಗಬೇಕು 
4) 14 (ಸ.ನಂ. 63 ರಲ್ಲಿ) 1-10 0-10 ಎಂದು ತಿದ್ದುಪಡಿ ಆಗಬೇಕು 
5) ಡಿ.ಎಂ. ನಂಜಯ್ಯ ಬಿನ್‌ ದ ದ ಇದ್ದು ಚನ್ನಬಸಯ್ಯ ಎಂದು 
ಡಿ.ಎಂ. ಚನ್ನಬಸಪ್ಪ ಎಂದು ತಿದ್ದುಪಡಿ ಆಗಬೇಕು. 
ಮುದ್ರಿತವಾಗಿದೆ (26) 
ಪಿ.ಆರ್‌.311 ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 


ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ 


(೭೧೩) 


೭೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೦೭ ಭಾಗ-೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಭೂ ಸ್ವಾಧೀನ ಕಾಯಿದೆ ಕಲಂ 17ನೇ ಪ್ರಕರಣದ ಅನ್ವಯ ಪ್ರಕರಣ 4(1)ರ ಮೇರೆ ಅಧಿಸೂಚನೆ 
ಕ್ರಮಾಂಕ: ಆರ್‌(3) ಎಲ್‌ಎಕ್ಕೂ-ಎಸ್‌ಆರ್‌ 01/07-08, ದಿನಾಂಕ: 27ನೇ ಆಗಸ್ಟ್‌ 2007 

ಸದರಿ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಶಿವಮೊಗ್ಗ-ತಾಳಗುಪ್ಪ ರೈಲ್ವೆ ಮಾರ್ಗದ ಗೇಜ್‌ ಪರಿವರ್ತನೆಗಾಗಿ ಭೂಸ್ವಾಧೀನ 
ಪಡಿಸಲು ಅಗತ್ಯವಾಗಲಿದೆ ಎಂದು ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ ಕರ್ನಾಟಕ ಕಾಯ್ದೆ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 
(ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1)ರ 4ನೇ ಪ್ರಕರಣದ ಉಪಬಂಧಗಳ ಮೇರೆಗೆ ಅನುಸಾರವಾಗಿ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳು ಅಗತ್ಯವಾಗಿದೆ ಎಂದು ಈ 
ಮೂಲಕ ಅಧಿಸೂಚಿಸಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 4ನೇ ಪ್ರಕರಣದ (2)ನೇ ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಹಿರಿಯ 
ಉಪವಿಭಾಗಾಧಿಕಾರಿಗಳು ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗ ಇವರಿಗೆ ಈ ಮೂಲಕ ಅಧಿಕಾರವನ್ನು ನೀಡಿರುತ್ತೇನೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ಮತ್ತು (4)ನೇ ಉಪ ಪ್ರಕರಣ ಮೂಲಕ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಪ್ರಕರಣದ ತುರ್ತಿನ 
ದೃಷ್ಟಿಯಿಂದ ಸದರಿ ಅಧಿನಿಯಮವಾದ 5ಎ ಪ್ರಕರಣ ಉಪಬಂಧಗಳು ಕೆಳಗೆ ನಿರ್ದಿಷ್ಟಪಡಿಸಲಾದ ಭೂಮಿಗಳ ಸ್ವಾಧೀನಕ್ಕೆ ಅನ್ವಯವಾಗಿರುವುದಿಲ್ಲವೆಂದು ನಿರ್ದೇಶಿಸಿದೆ. (ಸರ್ಕಾರದ ಆದೇಶ 
ಸಂಖ್ಯೆ: ಕಂಇ 31 ಭೂಸ್ವಾಳ 2002, ದಿನಾಂಕ: 4.6.2002) 

ಸದರಿ ಭೂಮಿಗಳ ಅರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನು ಉಂಟು 
ಮಾಡಬಾರದೆಂದು ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ 
ಅಧಿಸೂಚನೆಯು ಪ್ರಕಟವಾದ ದಿನಾಂಕದಿಂದ ನಂತರ ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ರವರ ಅನುಮತಿ ಇಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ 
ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ 
ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳ ಪರಿಹಾರವನ್ನು ನಿರ್ಧರಣೆ ಮಾಡುವ ಅಧಿಕಾರಿಯ ಸದರಿ ಅಧಿನಿಯಮದ 24ನೇ ಪ್ರಕರಣ 7ನೇ ಖಂಡದ (ಉಪಪ್ರಕರಣದ) 
ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ಭೂ ಸ್ವಾಧೀನಾಧಿಕಾರಿಗಳು ಹಾಗೂ ಹಿರಿಯ ಉಪವಿಭಾಗಾಧಿಕಾರಿಗಳು ಶಿವಮೊಗ್ಗ ಉಪವಿಭಾಗ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು 
ಪರಿಶೀಲನೆಗೆ ಇಡಲಾಗಿದೆ. 





ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಕುಂಸಿ ಗ್ರಾಮ: ಚಿಕ್ಕಮರಸ 
1 | ಪಿ ಲೋಹಿತಕುಮಾರ್‌ ಬಿನ್‌ ಬಿ.ಪರಸಪ್ಪ ಎಂ 4/1 ಸ.ನಿ.ತ 0.12 6.29 ರೈ ರಸ್ತೆ 4/8 6 ರೈ ರಸೆ 25 ಉಳಿದ ಜಮೀನು ರೈ.ರಸ್ತೆ 11 
ಮಂಜಪ ಬಿನ್‌ ಈರಪ್ಪ 





eal 
೧ 
GL 





















































2 | ವಾಸಪ ಬಿನ್‌ ಮಾರಪ ಸ್ವಂತ 4/2 | ಸನಿತ 0.18 6.29 _ರೈ.ರಸ್ತೆ 5/ 5/4 4/ 73 ಉಳಿದ ಜಮೀನು ರೈ.ರಸ್ತೆ 6 
ಸ್ವಂತ 51 | ಸನಿ.ತ | 0.08 6.66 |ಬಾಳೆಕೊಪ ಗಡಿ | 4/0 74 ಬಾಳೆಕೊಪ್ಪಗಡಿ | ರೈಲ್ಪ ಟ್ರ್ಯಾಕ್‌ 

3 | ಗಿರಿಜಮ್ಮ ಕೋಂ ಗುರುಬಸಪ್ಪ ಸ್ವಂತ 5/2 ಸ.ನಿ.ತ 0.07 6.66 _ಬಾಳೆಕೊಪ್ಪ ಗಡಿ | ರೈ ಟ್ರ್ಯಾಕ್‌ ಬಾಳೆಕೊಪಗಡಿ 5/3 

4 | ಎಸ್‌.ಬಸವರಾಜ ಬಿನ್‌ ನಂದ್ಯಪ್ಪ ಸ್ವಂತ 5/3 ಸ.ನಿ.ತ 0.08 6.66 |ಬಾಳೆಕೊಪ ಗಡಿ ರ್ರ ಟ್ರ್ಯಾಕ್‌ 5/2 5/4 
ಸ್ವಂತ 5/4 ಸ.ನಿ.ತ 0.29 6.66 |ಬಾಳೆಕೊಪ ಗಡಿ 4/2 6 ರೈ.ಟ್ರ್ಯಾಕ್‌ 5/3 8 



























































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೦೭ ೭೧೫ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಕುಂಸಿ ಗ್ರಾಮ: ಚಿಕ್ಕಮರಸ 
5 |ಜಿ ಮಲ್ಲಿಕಾರ್ಜುನಪ್ಪ ಬಿನ್‌ ಎಂ.ಜಿ.ವೀರಪ್ಪ ಸ್ವಂತ 6 ಸ.ನಿ.ತ 1.05 6.66 8 4f 11 ರೈ. ರಸ್ತೆ 4/2 7 
6 ದಾಕ್ಷಾಯಿಣಿ ಕೋಂ ಈರೇಶಪ ಸ್ವಂತ 7/ ಸ.ನಿ.ತ 0.01 6.99 (ಉಳಿದ ಜಮೀನು 11 6 ಉಳಿದ ಜಮೀನು 
7 ಮಹೇಶ್ವರಪ್ಪ ಬಿನ್‌ ನೀಲಣ್ಣ ಕಮ್ಮಾರ ಸಂತ 8/ ಸ.ನಿ.ತ 0.10 6.99 (ಉಳಿದ ಜಮೀನು 6 5/4 ಉಳಿದ ಜಮೀನು 
8 ಕೆ.ಎಸ್‌.ಬಸವೇಶ್ವರ ಮತ್ತು ಮಹದೇವಪ್ಪ ಕೆ. ಸ್ವಂತ 11 ಸ.ನಿ.ತ 0.34 6.66 6,7 12/1 ರೈ.ರಸ್ತೆ 4/1 ಉಳಿದ ಜಮೀನು 
ಮಲ್ಲೇಶಪ್ಪ ಬಿನ್‌ ಕಾಡಪ್ಪ 
9 ಎಂ.ಈಶ್ವರಪ್ಪ ಬಿನ್‌ ಪರಪ್ಪ ಸಂತ 12/ ಸ.ನಿ.ತ 1.35 6.66 11 ರೈ.ರಸ್ತೆ 22/ ರೈ.ರಸ್ತೆ 2.25 12/2 
18/2 
10 | ಕೆಂಚಪ್ಪ ಗುತ್ಯಮ್ಮ ಶಾರದಮ್ಮ ಸ್ವಂತ 18/1 | ಸನಿತ 1.3 7.36 |ರೈ.ರಸ್ತೆ 18/2 3 | ಸೋಮಶೆಟ್ಟ 19/3 ಸೋಮಶೆಟ್ಟ 
ಕೊಪ ಗಡಿ ಕೊಪ ಗಡಿ 
11 | ಎಂ.ಎಸ್‌.ಮಂಜುನಾಥ ಬಿನ್‌ ಇ.ಶಂಕ್ರಪ ಸ್ವಂತ 18/2 ಸ.ನಿ.ತ 0.09 7.36 18/3 18/1 18/3 ಉಳಿದ ಜಮೀನು 
12 ಗಿರಿಜಮ್ಮ ಕೋಂ ಗುರುಬಸಪ್ಪ ಸ್ವಂತ 18/3 ಸ.ನಿ.ತ 2.14 7.36 12/ 2 ರೈ.ರಸ್ತೆ 18/1 2 ರೈ.ರಸ್ತೆ 19/3 22/2 ಉಳಿದ ಜಮೀನು 
13 | ಎಂ.ಎಸ್‌.ಮಂಜುನಾಥ ಬಿನ್‌ ಇ.ಶಂಕ್ರಪ್ಪ ಸ್ವಂತ 19/ ಸ.ನಿ.ತ 0.04 7.02 19/2 ಉಳಿಕೆ ಜಮೀನು 20/4 19/2 
14 | ಎನ್‌.ಜಿ.ಚಂದಪ ಬಿನ್‌ ಗುರುಬಸಪ್ಪ ಸ್ವಂತ 19/2 ಸ.ನಿ.ತ 1.23 7.02 22/ 19/1 20/4 19/3 
15 ಸಾವಿತ್ರಮ್ಮ ಕೋಂ ಮಲ್ಲಪ್ಪ ಸ್ವಂತ 19/3 ಸ.ನಿ.ತ 0.26 7.02 ರೈ.ರಸ್ತೆ 12/ ಸೋಮಶೆಟ್ಟ 19/2 ರೈ. ರಸ್ತೆ 18/3 
ಕೊಪ ಗಡಿ 
22/2 ಸ.ನಿ.ತ 0.16 7.36 22/ ರೈ.ರಸ್ತೆ 21 183 
16 | ಚಂದ್ರಮತಿ ಕೋಂ ಷಣ್ಮುಖಪ್ಪ ಸ್ವಂತ 20/4 | ಸನಿ 0.14 7.02 25 12/ ಉಳಿಕೆ ಜಮೀನು 19/2 
17 ಎಂ.ಶಿವಯ್ಯ ಬಿನ್‌ ಮಾದಯ್ಯ ಸ್ವಂತ 22/ ಸ.ನಿ.ತ 0.38 7.36 25 12/1 ರಸ್ತೆ 20/4 19/2 ಉಳಿದ ಜಮೀನು 22/2 
18 | ಚನ್ನಪ್ಪ ಬಿನ್‌ ದೊಡ್ಡ ತೀರ್ಥಪ್ಪ ಸ್ವಂತ | 25 |ಸನಿತ| 032 | 637 4/1 11 22/ ರೈ.ರಸ್ತೆ 12 
ಶ್ರೀ ರಾಮಚಂದ್ರ ದೇವರು 
ಇ.ಮಲ್ಲೇಶಪ್ಪ ಬಿನ್‌ ಈಶ್ವರಪ್ಪ 
ಎಂ.ಮಂಜಪ್ಪ ಬಿನ್‌ ಈರಪ್ಪ 
ಡಿ.ಕುಬೇರಪ್ಪ ಬಿನ್‌ ದೂಪಣ್ಣ 
ಈ ದತ್ತುಕುಮಾರಸ್ವಾಮಿ ದತ್ತು ತಾಯಿ ಶಾಂತಮ್ಮ| 
ಒಟ್ಟು 15.13 









































ತಕರಾರಾರ್ಪರಾಾಸರ್ಸಾಾಷಾ್‌ 


೭೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೦೭ ಭಾಗ-೬ 







































































ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಕುಂಸಿ ಗ್ರಾಮ: ಬಾಳೆಕೊಪ್ಪ 
1 | ಪಿ ಮಲ್ಲೇಶಪ್ಪ ಬಿನ್‌ ಎಂ.ಎಸ್‌.ಪರಪ್ಪ ಸ್ವಂತ 138 ಸ.ನಿ.ತ 0.15 1.19 139 ಚಿಕ್ಕಮರಸಗಡಿ 148 ಉಳಿದ ಜಮೀನು 
2 |ಶಕುನಪ ಲಕ್ಷ್ಮಣ ಸ್ವಂತ 139 ಸ.ನಿ.ತ 0.08 1.19 140 138/ 148 ಉಳಿದ ಜಮೀನು 
ಸ್ವಂತ 140 ಸ.ನಿ.ತ 0.02 1.25 141 139 145 ಉಳಿದ ಜಮೀನು 

3 ಕೆ.ಗಿರಿಯಪ್ಪ ಬಿನ್‌ ತಿಮ್ಮಪ್ಪ ರೇಣುಕಮ್ಮ ಕೋಂ ಸ್ವಂತ 148 ಸ.ನಿ.ತ 1.15 1.12 149 ಚಿಕ್ಕಮರಸಗಡಿ 155 138 ರಿಂದ 149 
ಗುರುಪಾದಪ 

4 ಬಿ.ಟಿ.ನಾಗೇಂದ್ರಪ್ಪ ಬಿನ್‌ ಎನ್‌.ನಾಗಪ್ಪ ಸ್ವಂತ 149/1 | ಸ.ನಿ.ತ 0.23 1.12 149/2 154 152/2 ದಾರಿ 
ಬಿ.ಟಿ.ಕೃಷ್ಣಪ್ಪ ಬಿನ್‌ ತಿಮ್ಮಪ್ಪ 
ಬಿ.ಟಿ.ಬಸವರಾಜ ಬಿನ್‌ ತಿಮ್ಮಪ್ಪ 

5 ಬಸಮ್ಮ ಕೋಂ ರಂಗಪ ಸ್ವಂತ 149/2 | ಸ.ನಿ.ತ 0.15 1.12 150 49/1 ಉಳಿದ ಜಮೀನು ದಾರಿ 

6 | ಕೆ.ಹನುಮಂತಪ ಬಿನ್‌ ಸಂಕಣ್ಣ ಸ್ಪಂತ 149/6 | ಸನಿತ 0.02 1.12 

7 | ಈರಪ್ಪ ಬಿನ್‌ ಬಸಪ ಕಲ್ಲೆ ಸ್ಪಂತ 152/2 | ಸ.ನಿ.ತ 0.03 1.25 49/1 154 ಉಳಿದ ಜಮೀನು 149/1 

8 | ಚ೦ದ್ರಶೇಖರ ಬಿನ್‌ ಬೋರಪ್ಪ ಮಲ್ಲೇಶಪ್ಪ ಬಿನ್‌ ಸ್ವಂತ 154 ಸ.ನಿ.ತ 0.18 1.25 152/2 158/2 ಉಳಿದ ಜಮೀನು 149/4 
ವಿರೇಶಪ್ಪ 

9 ಮಹೇಶ್ವರಪ್ಪ ಬಿನ್‌ ನೀಲಣ್ಣ ಕಮ್ಮಾರ ಸ್ವಂತ 155 ಸ.ನಿ.ತ 1.13 1.25 154 ಉಳಿದ ಜಮೀನು 156 148 

10 ಕೆ.ಶಿವಪ್ಪ ಹೆಚ್‌. ನಿಂಗಪ್ಪ ಹೆಚ್‌.ಬಸಪ್ಪ ಬಿನ್‌ ಸ್ವಂತ 156 ಸ.ನಿ.ತ 1.10 1.25 154 ಉಳಿದ ಜಮೀನು 157 155 
ಬೋರಪ್ಪ ಹುಳ್ಳಕ್ಕಿ 

11 |. ವಿಜೇಂದ್ರಪ್ಪ ಬಿನ್‌ ಪರಮೇಶ್ವರಪ್ಪ ಪಿ ಸ್ವಂತ 157/78, ಸ.ನಿ.ತ 0.02 1.25 157/4 ಉಳಿದ ಜಮೀನು | ಉಳಿದ ಜಮೀನು 156 
ಮಂಜಪ್ಪ ಬಿನ್‌ ಪರಮೇಶ್ವರಪ್ಪ 

12 ಕೆ.ವಿ.ಬಸವರಾಜಪ್ಪ ಬಿನ್‌ ಕೆ.ವೀರಪ್ಪ ಸ್ವಂತ 157/4 | ಸ.ನಿ.ತ 0.11 1.25 158/2 157/3ಬಿ ಉಳಿದ ಜಮೀನು 156 

13 |ಹೆಚ್‌.ನಿಂಗಪ ಬಿನ್‌ ಬೋರಪ, ಹುಳ್ಳಕ್ಕಿ ಸ್ವಂತ 157 ಸ.ನಿ.ತ 0.11 1.25 157 157/4 158/2 156 

14 | ಮಲ್ಲೇಶಪ್ಪ ಬಿನ್‌ ಕಾಡಪ್ಪ ಸ್ವಂತ 158 | ಸ.ನಿ.ತ 0.29 125 158 ಉಳಿದ ಜಮೀನು | ಉಳಿದ ಜಮೀನು | ರೈಲ್ವೆ ಟ್ರಾಂ 

ಒಟ್ಟು 7.26 







































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೦೭ ೭೧೭ 
ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಕುಂಸಿ ಗ್ರಾಮ: ಸೋಮಶೆಟ್ಟಿಕೊಪ್ಪ 
ಚಕ್ಕುಬಂದಿ 
ನ ಖಾತೆದಾರರ ಹೆಸರು ಸ್ಟ ಸ. ನಂ.| ತರಹೆ, ನರ Hs ನೂನನ | ಪಾಮಕ್ಸಿ | ಉತರ್‌ | ದಣಿ 
ಆ ಸ.ನಂ. ಸ.ನಂ. ಸ.ನಂ. ಸ.ನಂ 
1 2 3 4 5 6 7 8 9 10 1] 
ಡಿ ವೀರಪ್ಪ ಬಿನ್‌ ವೀರಭದ್ರಪ್ಪ ಡಿ.ವೀರಭದ್ರಪ್ಪ 
ಜಿ.ಪರಮೇಶ್ವರಪ್ಪ ಬಿನ್‌ ಮಲ್ಲಪ್ಪ ಜಿ.ಪರಮೇಶ್ವರಪ್ಪ 
ಬಿ.ಹಾಲಪ್ಪ ಬಿನ್‌ ದೊಡ್ಡೀರಪ್ಪ ಬಿ.ಚಂದ್ರಪ್ಪ el 
1 |ಬಿ.ಚಂದ್ರಪ್ಪ ಬಿನ್‌ ಬಿ.ಬಸಪ್ಪ ಬಿ.ಕುಬೇರಪ್ಪ 16 ಸ.ನಿ.ತ 2.3 6.29 ಚಿಕ್ಕಮರಸಗಡಿ 17 ನು ಓಣಿ 
ಬಿ.ಕುಬೇರಪ್ಪ ಬಿನ್‌ ಬಿ.ಬಸಪ್ಪ ಬಿ.ಮ೦ಜುಳ 
ಕೆ.ಎಸ್‌.ಹುಚ್ಚುವೀರಪ್ಪ ಬಿನ್‌ ಕೆ.ಸಿದ್ದಪ್ಪ ಬಿ.ರೇಣುಕ 
ಬಿ.ರೇಣುಕಮ್ಮ ಬಿನ್‌ ಬಿ.ಹಾಲಪ್ಪ 
ಸ್ಪಂತ ಉಳಿದ 
2 |ಕೆ.ಎಂ.ಹಾಲಪ್ಪ ಬಿನ್‌ ಮಂಜಪ್ಪ 17 ಸ.ನಿ.ತ 0.25 16.28 ರೈ.ರಸ್ತೆ 16 18 ರೈ ರಸ್ತೆ ಓಣಿ 
ಜಮೀನು 
ಸ್ನಂತ ಉಳಿದ 
3 ಕೆ. ರುದ್ರೇಶಪ್ಪ ಬಿನ್‌ ವೀರಭದ್ರಪ್ಪ ಈ 18 | ಸನಿತ 0.17 17.07 17 19 ರೈ ರಸ್ತೆ ಓಣಿ 
ಜಮೀನು 
ಎಚ್‌.ಕೆ.ಚಂದ್ರಶೇಖರಪ್ಪ ಬಿನ್‌ ಶಾಂತವೀರಪ್ಪ |ಎಚ್‌.ಕೆ. ಶಾಂತವೀರಪ್ಪ 
4 |ಎಜ್‌.ಕೆ ಓಂಕಾರಪ್ಪ ಬಿನ್‌ ಕೆ.ಶಾಂತವೀರಪ್ಪ [ಎಚ್‌.ಕೆ ಓಂಕಾರಪ್ಪ | 19ಪಿ1 | ಸುನಿತ | 02 | 632 18 20 Ri ಓಣಿ 
ಎಜ್‌.ಕೆ.ಯೋಗೇಂದ್ರ ಬಿನ್‌ ಶಾಂತವೀರಪ್ಪ ಎಚ್‌.ಕೆ.ಯೋಗೇಂದ್ರ 
ಮಂಜಪ್ಪ ತಾಯಿ ಪುಟ್ಟಮ್ಮ ಮಂಜಪ್ಪ ವಿ 
5 ,ಎಚ್‌.ಬಸವರಾಜಪ್ಪ ಬಿನ್‌ ಕೆಂಚಪ್ಪ ಎಚ್‌.ಬಸವರಾಜಪ್ಪ 20 ಸ.ನಿ.ತ 0.16 6.69 19 ಓಣಿ ಜಮೀನು ES ಓಣಿ 
ಕೆ.ಎಂ.ಬಸವರಾಜಪ ಬಿನ್‌ ಸಣ್ಣಕೆಂಚಪ ಕೆ.ಎಂ.ಬಸವರಾಜಪ 
ಕೃಷ್ಣಜೆಟ್ಟ ಬಿನ್‌ ಶೀನಜೆಟ್ಟಿ ರಂಗನಾಥ ಸ್ವಂತ ತತ್ರ 
6 ಮಂಜುನಾಥ ಮೈಗಾ ತಂದೆ ಕೃಷ್ಣಜೆಟ್ಟ 25/ ಸ.ನಿ.ತ 0.03 7.36 25/2 44 i 44 
ನಾಗಮ್ಮ ಕೋಂ ಕೃಷ್ಣಜೆಟ್ಟಿ 










































































೭೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೦೭ ಭಾಗ-೬ 
1 2 4 5 6 7 8 9 10 11 
ರಾಮಜೆಟಿ ಬಿನ್‌ ಸೀನಾಜೆಟಿ ಸಂತ 
೪ ಆ ಉಳಿದ 
ಕ ರಾಘವೇಂದಜೆಟು 25/2 ಸ.ನಿ.ತ 0.10 7.36 26 25/ 44 
ಛ ಜಮೀನು 
ಪದ್ಮನಾಭ ಮೈಗಾ ರಾಮಜೆಟ್ಟಿ 
ಸಂತ ಉಳಿದ 
8 ಜಂಬಣ್ಣ ಬಿನ್‌ ಬೀರಣ್ಣ ಯ 26 ಸ.ನಿ.ತ 0.11 6.35 27/ 25/2 44 
ನ ಟಃ ಜಮೀನು 
ಸಾವಿತ್ರಮ್ಮ ಕೋಂ ಕುಮಾರ ಸ್ನಂತ ಉಳಿದ 
9 ಸೆ 27/ ಸ.ನಿ.ತ 0.29 7.02 27/2 ರೈ. ರಸ್ತೆ 26 44 29/ 
ಕೆ.ಆರ್‌.ನಾಗರಾಜ ಶಿವರಾಜ ಲ ಜಮೀನು 
ಸ್ಪಂತ ಉಳಿದ 
10 |ಕೆ.ಎಂ.ಹಾಲಪ ಬಿನ್‌ ಮಂಜಪ ಜ್ರ 27/2 | ಸ.ನಿ.ತ 0.36 7.02 28/ ರೈ. ರಸ್ತೆ | 27/ ರೈ.ರಸ್ತೆ ರೈ.ರಸ್ತೆ 
w w pe] el»; ಜಮೀನು pr] 
ಟೂ ಸಂತ | ಚ oF ಉಳಿದ 
11 ಎ.ಸಿ.ಸಿದ್ದಪ್ಪ ಬಿನ್‌ ಅರಳೀ ಮರದ ಸಿದ್ದ 28/ ಸ.ನಿ.ತ 1.13 7.02 28/2 ರೈ.ರಸ್ತೆ 27/2 ರೈ.ರಸ್ತೆ RR 29/-2 
12 ಮಂಜಪ ಬಿನ್‌ ಚಿನ್ನಿಕಟ್ಟೆ ಸಿದ್ದಪ್ಪ ಸ್ವಂತ 28/2 ಸ.ನಿ.ತ 1.09 8.61 30 ರೈ.ರಸ್ತೆ 28/1 ರೈ.ರಸ್ತೆ ಓಣಿ 29 
ಸಂತ ಉಳಿದ 
13 (ಬಸವಣ್ಯಪ್ಪ ಬಿನ್‌ ಶಿವಲಿಂಗಪ್ಪ ಕ 29/ | ಸನಿತ 1.13 7.32 29/2 44 42/2ಬಿ ರೈ | 27/ ರೈ:ರಸ್ತೆ 
3. ಜ್‌ ೨! ಜಮೀನು 
ಸಂತ ಉಳಿದ 
14 ಡಿ.ದುರ್ಗಪ ಬಿನ್‌ 29/2 ಸ.ನಿ.ತ 0.32 7.32 29/2 44 42/2ಬಿ ರೈ 27/ ರೈ.ರಸ್ತೆ 
ಸ್ಯ ೨! ಜಮೀನು 
ಸತ್ತನಾರಾಯಣ ಬಿನ್‌ ಯಲ್ಲಪ ಸ್ನಂತ ಉಳಿದ 
ಬ ಟೈ ಸ್ವ ನ 30 ಸ.ನಿ.ತ 106 8.08 28/2 ಓಣಿ 27 
ವೈ.ಮಂಜುನಾಥ ಬಿನ್‌ ಯಲ್ಲಪ್ಪ ಜಮೀನು 
16 |ರಾಘವೇಂದ್ರ ರಾವ್‌ ಬಿನ್‌ ರಂಗರಾವ್‌ ಜಿ.ರುದ್ರಪ 311 | ಸನಿತ | 0.36 7.02 32 ರೈ.ರಸ್ತೆ 30 ಓಣಿ 32 
ಬಿ.ಬಸವರಾಜಪ್ಪ ಬಿನ್‌ ಬಿ.ಬಸಪ್ಪ ಸ್ವಂತ 
ಬಿ.ಜಯಣ್ಣ ಬಿನ್‌ ಬಿ.ಬಸಪ್ಪ 
ಬಿ.ರುದ್ರೇಶಪ ಬಿನ್‌ ಬಿ.ಬಸಪ ಉಳಿದ 
17 ಭು ಇ 32 ಸ.ನಿ.ತ 2.13 6.69 35/ ರೈ.ರಸ್ತೆ 30 31 ಓಣಿ 
ಬಿ.ವಿರೇಶ ಬಿನ್‌ ಹಾಲಪ್ಪ ೪: ಜಮೀನು 
ಬಿ.ನವಿಲೇಶ ಬಿನ್‌ ಹಾಲಪ್ಪ 
ಬಿ.ಯಲ್ಲಮ್ಮ ಬಿನ್‌ ಹಾಲಪ್ಪ 






































































































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೦೭ ೭೧೯ 
1 2 3 4 5 6 7 8 9 10 1] 
ಸಂತ ಉಳಿದ 
18 (ಕೆ.ಎಂ.ಹಾಲಪ ಬಿನ್‌ ಮಂಜಪ 351 | ಸನಿತ 1.02 6.32 35/2 ರೈ.ರಸ್ತೆ 32 ರೈ.ರಸ್ತೆ ಓಣಿ 
w w ು ಬು ಜಮೀನು 
ಸ್ಪಂತ ಉಳಿದ 
19 |ಹಾಲಪ ಬಿನ್‌ ಮಂಜಪ, ಷ್ಟ 35/2 | ಸ.ನಿ.ತ 0.37 6.32 36 35/1 ಓಣಿ 
ಈ ಈ ಜಮೀನು 
ಮಂಗಳಮ್ಮ ಕೋಂ ರುದ್ರಪ್ಪ ಸ್ನಂತ 
ಧರ್ಮಜಯಪ 
ಷ್ಣ ಉಳಿದ 
20 ರಾಘವೇಂದ್ರ 36 ಸ.ನಿ.ತ 0.37 6.69 ಚಿಕ್ಕಮರಸ ಗಡಿ 35/2 16 
ಜಮೀನು 
ಮಂಜುನಾಥ 
ಡಿ.ವೀರಪ ಬಿನ್‌ ವೀರಬಸಪ್ಪ 
ಹಳದಪ, ಬಿನ್‌ ಸಿದಪ, ಸ್ಪಂತ ಉಳಿದ 
21 ೪ ಕ ಹ 42 | ಸನಿತ 0.03 6.69 (ಉಳಿದ ಜಮೀನು, . 43/ಬಿ ರೈ ರಸ್ತೆ 
ಸಿದ್ದಮ್ಮ ಕೋಂ ಯಲ್ಲಪ್ಪ ಷ್‌ ಜಮೀನು 
22 |ದೇವೇಂದಪ ಬಿನ್‌ ಗುತ್ಕಪ್ಪ ಸಂತ 43/2ಎ | ಸ.ನಿ.ತ 0.07 6.69 43/2ಬಿ ರೈ.ರಸ್ತೆ 43/1 44 43/1 
23 ಹೊನ್ನಪ್ಪ ಬಿನ್‌ ರಾಮಣ್ಣ ಗುತ್ತಪ ಕುಂಸಿ 43/2ಬಿ | ಸ.ನಿ.ತ 0.13 6.69 42 43/2ಎ ರೈರಸ್ತೆ 44 43/1 
ಸಂತ 25/ 2 26 
24 ಅಬ್ದುಲ್‌ ಜಲೀಲ್‌ ಸಾಬ್‌ ಜಿಯಾವುಲ್ಲಾ ಕ 44 | ಸನಿತ | 112 132 291 42 ಉಳಿದ ಜಮೀನು ನ ರೈ ರಸ್ತೆ 43 
ಒಟ್ಟು 20.31 
ಘೋಷ್ಟಾರೆ 
ಗ್ರಾಮ ತರಹೆ ವಿಸ್ತೀರ್ಣ (ಎ.ಗುಂ.) 
ಚಿಕ್ಕಮರಸ ತರಿ 15-13 
ಸೋಮಶೆಟ್ಟಿಕೊಪ್ಪ ತರಿ 20-31 
ಬಾಳೆಕೊಪ್ಪ ತರಿ 7-26 
ಒಟ್ಟು 43-30 
ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ, 
ಪಿ.ಆರ್‌. 318 ಶಿವಮೊಗ್ಗ. 





೭೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೬, ೨೦೦೭ ಭಾಗ-೬ 





ಕಂದಾಯ ಸಚಿವಾಲಯ, ಬೆ೦ಗಳೂರು 
ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ 18 ಭೂಸ್ವಾಗ್ರಾ 2006, ದಿನಾಂಕ: 2ನೇ ಆಗಸ್ಟ್‌ 2007 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಮಂಚನಬೆಲೆ ಜಲಾಶಯದ ಬಲ ಹಾಗೂ ಎಡದಂಡೆ ನಾಲೆಗಾಗಿ ಜಮೀನು 
ಅಗತ್ಯವಾಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894ರ ಕಲಂ 4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಕೂ 
ಎಸ್‌ಆರ್‌/03/06-07, ದಿನಾಂಕ: 12.5.2006ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 
ಮತ್ತು ಕರ್ನಾಟಕ ಕಾಯ್ದೆ 33/1991 ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ) 5ಎ ಪ್ರಕರಣದ (2)ನೇ ಉಪಪ್ರಕರಣದ 
ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ 
ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ: 
ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ೦ ಉಪವಿಭಾಗ, ರಾಮನಗರಂ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ 
ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ 
ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರ ಕಛೇರಿಯಲ್ಲಿ ಇಡಲಾಗಿದೆ. 
(LAA.SR.13:05-06) 




















ಅನುಸೂಚಿ 

ಜಿಲ್ಲೆ: ಬೆ೦ಗಳೂರು ಗ್ರಾಮಾಂತರ ತಾಲ್ತೂಕು: ರಾಮನಗರ ಹೋಬಳಿ: ಕಸಬಾ ಗ್ರಾಮ: ಹರಿಸಂದ್ರ 

ಚಕ್ತುಬ೦ಂದಿ ಭೂಸಾಧೀನ 
ಕ್ರ. ಸರ್ವೆ ಈ ನ 

ಖಾತೆದಾರರ ಹೆಸರು ಅನುಭವದಾರರ ಹೆಸರು ತರಹೆ ಪಶ್ಚಿಮ ಉತ್ತರ ದಕಿಣ ವಿಸ್ತೀರ್ಣ |ಕಂದಾಯ 

ಸಂ. ನಂಬರ್‌ ಪೂರ್ವ ಸ.ನಂ. ಸ ಸ್ವ ಕ 

ಸ.ನಂ. ಸ.ನಂ. ಸ.ನಂ. ಎ.ಗುಂ. _|ರೂ.ಪೈ. 

2 3 4 5 6 7 8 9 10 11 
1 |W. ಗೌರಮ್ಮ ಕೋಂ ಕೃಷ್ಣಪ್ಪ ಟಿ, ಗೌರಮ್ಮ 245 ಮುಷ್ತಿ 454 245 ಉಳಿಕೆ |245 ಉಳಿಕೆ 236 1-20 18-33 
2 | ಶಾಂತೇಗೌಡ ಬಿನ್‌ ಚಿಕ್ಕೇಗೌಡ ಶಾಂತೇಗೌಡ 126:1ಬಿ2ಸಿ ಖುಷ್ಟಿ 126:1ಬಿ 2ಸಿ ಕಾಲುವೆ |166ರ ಸರ್ಕಾರಿ |126:1ಬಿ 2ಸಿ 166 0-06 0-90 
1-26 









































ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 326 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾಧೀನ-2) 


